CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೦, ೨೦೦೫ (ಆಶ್ಚಯುಜ ೨೮, ಶಕ ವರ್ಷ ೧೯೨೦೭) | ಸಂಚಿಕೆ ೪೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 224 ಸಅರ 2005, ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌, 2005 

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಎಫ್‌.ಆರ್‌. ಸಂಬರಗಿ ಇವರಿಗೆ 30 ದಿನಗಳ ಪರಿವರ್ತಿತ 
ರಜೆಯನ್ನು ದಿನಾಂಕ: 12.9.2005 ರಿಂದ 11.10.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1153 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 

NOTIFICATION No. DPAR 142 SPS 2005 (P1), Bangalore, Dated: 21° September, 2005 

Shri Pawar Pravin Madhukar, IPS (KN 2003), under orders of posting as Assistant 
Superintendent of Police, Nanjangud Sub-Division, Mysore District is posted with immediate effect and 
until further orders as Assistant Superintendent of Police, Bhatkal Sub-Division, Bhatkal, U.K.District. 

The order issued in Notification No. DPAR 130 SPS 2005 dated 10.9.2005 posting Shri Pawar 
Pravin Madhukar, IPS (KN 2003) as Assistant Superintendent of Police, Nanjangud Sub-Division, Mysore 
District stands cancelled. 

By Order and in the name of the Governor of Karnataka, 
K. SUDHAKARA SHETTY 
P.R. 1152 Under Secretary to Government, 
Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 153 ಸೆಪೋಸೆ 2005, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌, 2005 

ಶ್ರೀ ಎಸ್‌. ಮರಿಸ್ಥಾಮಿ, ಭಾ.ಪೊ.ಸೇ. ಆರಕ್ಷಕ ಮಹಾ ನಿರ್ದೇಶಕರು ಮತ್ತು ಮಹಾ ಸಮೇದೇಷ್ಟರು, ಗೃಹ ರಕ್ಷಕ ದಳ ಮತ್ತು 
ನಿರ್ದೇಶಕರು, ಪೌರ ರಕ್ಷಣೆ ಮತ್ತು ಅಗ್ನಿ ಶಾಮಕ ಮತ್ತು ತುರ್ತು ಸೇವೆಗಳು, ಬೆಂಗಳೂರು ಇವರಿಗೆ ದಿನಾಂಕ: 21.9.2005 ರಿಂದ 30.9.2005 
ರವರೆಗಿನ (ಉದಿಸೇ) 9 ದಿನಗಳ ಸಾಂದರ್ಭಿಕ ರಜೆ ಮತ್ತು ಈ ಮಧ್ಯೆ ದಿ: 25.9.2005 ರಂದು ಇರುವ ಭಾನುವಾರದ ರಜೆಯನ್ನು 
ಉಪಯೋಗಿಸಿಕೊಳ್ಳಲು ಸಕ್ಷಮ ಪ್ರಾಧಿಕಾರದ ಮಂಜೂರಾತಿ ಪಡೆದುಕೊಳ್ಳುವ ಷರತ್ತಿಗೆ ಒಳಪಟ್ಟು ಸದರಿಯವರಿಗೆ ಹಾಗೂ ಅವರ ಕುಟುಂಬದ ಈ 


(೩೯೩) 


೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕೋಬರ್‌ ೨೦, ೨೦೦೫ ಭಾಗ - ೨ 





ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-05ರ ಬ್ಲಾಕ್‌ ಅವಧಿಯಲ್ಲಿ ಸಿಕ್ಕಿಂ ರಾಜ್ಯದ ಯಾವುದಾದರು ಒಂದು ಸ್ಥಳಕ್ಕೆ ಹೋಗಿ ಬರಲು ಕೇಂದ್ರ 
ನಿಯಮಗಳಡಿ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಎಸ್‌. ಮರಿಸ್ವಾಮಿ ಸ್ವಂತ 59 ವರ್ಷ 7 ತಿಂಗಳು 
2 ಶ್ರೀಮತಿ ವೇದಾವತಿ ಮರಿಸ್ವಾಮಿ ಪತ್ನಿ 49 ವರ್ಷ 
3 ಕು: ಮಾಳವಿಕ ಮಗಳು 24 ವರ್ಷ 
4 ಶ್ರೀ ತತಾಘಥ್‌ ಮಗ 22 ವರ್ಷ 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1154 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 469 ಸೆಆಸೆ 2005, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2005 
ಶ್ರೀ ಶಂಭು ದಯಾಳ್‌ ಮೀನಾ, ಐ.ಎ.ಎಸ್‌, ನಿರ್ದೇಶಕರು, ಕರ್ನಾಟಕ ಗ್ರಾಮೀಣಾ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ ಹಾಗೂ 
ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಇವರು ತಮ್ಮ ಕುಟುಂಬದ ಈ ಕೆಳಕಾಣಿಸಿದ 



































€ 
































ಸದಸ್ಯರಿಗೆ ಪ್ರಸಕ್ತ 2004-2005ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ದೌಸಾ, ಜೈಪುರ್‌ (Dausa, Jaipur) (ರಾಜಸ್ಥಾನ)ಗೆ ಹೋಗಿ-ಬರಲು 
ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀಮತಿ ಲೀಲಾವತಿ ಮೀನಾ ಪತ್ನಿ 43 ವರ್ಷಗಳು 
2 ಕು: ರೇಣು ಮೀನಾ ಮಗಳು 21 ವರ್ಷಗಳು 
3 ಮಾಸ್ಟರ್‌: ಅಭಿಷೇಕ್‌ ಮಗ 12 ವರ್ಷಗಳು 
ದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 


ಸ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1155 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 363 ಆಸೇಇ 2005, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2005 
ಶ್ರೀ ಮಹ್ಮದ್‌ ಮೆಹಮೂದ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ರಾಯಚೂರು 
ಇವರು ದಿನಾಂಕ 9.8.2005 ರಿಂದ 22.8.2005ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
1958ರ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1157 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅದಿಸೂಚನೆ ಸಂಖ್ಯೆ: ಸಿಆಸುಇ 20 ಅಸೇನಿ 05, ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌, 2005 
ಈ ಕೆಳಗೆ ನಮೂದಿಸಿರುವ ಕೆ.ಎ.ಎಸ್‌, (ಸಮೂಹ-ಎ) ಸೂಪರ್‌ ಟೈಂ ಸ್ಕೇಲ್‌, ಆಯ್ಕೆ ಶ್ರೇಣಿ, ಹಿರಿಯ ಶ್ರೇಣಿ ಹಾಗೂ 
ಕಿರಿಯ ಶ್ರೇಣಿ ಅದಿಕಾರಿಗಳು 58 ವರ್ಷಗಳ ವಯೋಮಿತಿ ತಲುಪಿ 2006ನೇ ವರ್ಷದಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ದಿನಾಂಕಗಳಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 





ಕ್ರಮ 58 ವರ್ಷ ವಯೋಮಿತಿ ತಲುಪಿ 
ಸಂಖ್ಯೆ ಅದಿಕಾರಿಯ ಹೆಸರು ಮತ್ತು ಜನ್ಮ ದಿನಾಂಕ ಸರ್ಕಾರಿ ಸೇವೆಯಿಂದ ನಿವೃತ್ತಿ 
ಪ್ರಸ್ತುತ ಹುದ್ದೆ ಹೊಂದುವ ದಿನಾಂಕ: 





(1) (2) (3) (4) 
ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌) 
1. ಶ್ರೀ ಕೆ.ಎಸ್‌.ಉಮಾಪತಿ 21-01-1948 31-01-2006 
ಮುಖ್ಯ ಕಾರ್ಯನಿರ್ವಹಣಾದಿಕಾರಿಗಳು, 
ಜಿಲ್ಲಾಪಂಚಾಯತ್‌, ಧಾರವಾಡ ಜಿಲ್ಲೆ, ಧಾರವಾಡ. 


























ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಅಕೋಬರ್‌ ೨೦, ೨೦೦೫ 


೩೯೫ 








(1) 


(2) 


(3) 


(4) 





ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) 





1. 


ಶ್ರೀ ಬಿ.ಡಿ. ಅಗಸನಹಳ್ಳಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


11-01-1948 


31-01-2006 





ಶ್ರೀ ಹೆಚ್‌.ಸಿ.ಶೆಲ್ಲಿಕೇರಿ 

ಉಪ ಯೋಜನಾ ವ್ಯವಸ್ಥಾಪಕರು, 

ಕರ್ನಾಟಕ ನಗರ ಮೂಲಸೌಕರ್ಯ ಅಬಿವೃದ್ಧಿ ಹಾಗೂ 
ಹಣಕಾಸು ನಿಗಮ,ಧಾರವಾಡ. 


15-01-1948 


31-01-2006 





ಶೀ ಬಿ.ಮೃತ್ನುಂಜಯಪ್ಪ, 

ಷ್‌ ಲ್‌ ಬ 

ಆಯುಕ್ತರು, 

ಕೂಡಲ ಸಂಗಮ ಅಬಿವೃದ್ಧಿ ಮಂಡಳಿ, 
ಕೂಡಲಸಂಗಮ, ಹುನಗುಂದ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ. 


28-01-1948 


31-01-2006 





ಶ್ರೀ ಪಿ.ವಿ.ಮೋಹನ್‌, 
ಉಪಕಾರ್ಯದರ್ಶಿ, 
ಬಯಲುಸೀಮೆ ಅಬಿವೃದ್ಧಿ ಮಂಡಳಿ, ಚಿತ್ರದುರ್ಗ. 


03-03-1948 


31-03-2006 





ಶ್ರೀ ಶೇಕ್‌ ಅಹಮ್ಮದ್‌, 

ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ನಗರಾಬಿವೃದ್ಧಿ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 


05-04-1948 


30-04-2006 











ಶ್ರೀ ಬಿ.ಎಸ್‌.ಬಿದರಿಮದಠದ, 
ಯೋಜನೆ ನಿರ್ದೇಶಕರು, 
ಜಿಲ್ಲಾ ನಗರ ಅಬಿವೃದ್ಧಿ ಕೋಶ, ಧಾರವಾಡ. 





10-06-1948 





30-06-2006 








ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) 





ತ 


ಶ್ರೀ ಎಂ.ಎನ್‌.ವಿಶ್ವನಾಥಯ್ಯ, 
ಮುಖ್ಯಆಡಳಿತಾದಿಕಾರಿ, 


28-03-1948 


31-03-2006 





ಶೀ ಜಯದೇವ ಹೃದೊ €ಗ ಸಂಸ್ಥೆ, ಬೆಂಗಳೂರು. 
ಹೆ ಪ re 

ಶೀ ವಿ.ರಾಮಣ್ಣ, 

ಸಿ) 8. 

ಜಂಟಿ ನಿರ್ದೇಶಕರು, (ಬೋಧಕರು) 

ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು. 


10-04-1948 


30-04-2006 





ಶ್ರೀ ಎಸ್‌.ಸಿ. ಹನುಮಿನಹಾಳ್‌, 

ವಿಶೇಷ ಜಿಲ್ಲಾದಿಕಾರಿಗಳು, 
(ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ) 
ಯು.ಕೆ.ಪಿ.ಬಾಗಲಕೋಟೆ. 


01-06-1948 


31-05-2006 





ಶ್ರೀ ಕೆ.ಸಿ.ರಂಗನಾಥ, 
ಮುಖ್ಯ ಆಡಳಿತ ಹಾಗೂ ಜಾಗೃತಾದಿಕಾರಿ, 
ಮೈಸೂರು ಮಿನರಲ್ಸ್‌ ಲಿಮಿಟೆಡ್‌, ಬೆಂಗಳೂರು. 


02-07-1948 


31-07-2006 





ಶ್ರೀ ಜೆ.ಬಿ.ಸದರೆ 
ಯೋಜನಾ ನಿರ್ದೇಶಕರು, 
ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾಪಂಚಾಯತ್‌, ಬೆಳಗಾವಿ. 


24-08-1948 


31-08-2006 











ಶ್ರೀ ಕೈಸರ್‌ ರಜಾಕ್‌ ಮೊಹಿದ್ದೀನ್‌ 
ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು, 
ಜಿಲ್ಲಾ ನೆರವು ಘಟಕ, 

ಜಲನಿರ್ಮಲ ಯೋಜನೆ, ರಾಯಚೂರು. 





02-11-1948 





30-11-2006 








೩೯೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕೋಬರ್‌ ೨೦, ೨೦೦೫ ಭಾಗ - ೨ 























(1) (2) (3) (4) 
ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅದಿಕಾರಿ 


1. ಶ್ರೀ ಎಸ್‌.ಎ.ಡಂಬಳ್‌, 


ವಿಶೇಷ ಭೂಸ್ವಾದೀನಾದಿಕಾರಿ, 06-01-1948 31-01-2006 








ಹುಬ್ಬಳ್ಳಿ-ಅಂಕೋಲ ರೈಲ್ವೆ ಬ್ರಾಡ್‌ಗೇಜ್‌ ಪ್ರಾಜೆಕ್ಟ್‌ ಅಂಕೋಲ, 
ಉತ್ತರಕನ್ನಡ ಜಿಲ್ಲೆ 

2. ಶ್ರೀ ಎಸ್‌.ವೈ. ಹೊಸಮನಿ, 01-04-1948 31-03-2006 
ಸಹಾಯಕ ಕಾರ್ಯದರ್ಶಿ, 
ಜಿಲ್ಲಾಪಂಚಾಯತ್‌, ಜಚಿಜಾಮರ. 
ತ್ರೆ ಶ್ರೀ ಎಂ.ಎಸ್‌.ವಾಲೀಕರ್‌, 01-06-1948 31-05-2006 
ಯೋಜನಾ ನಿರ್ದೇಶಕರು, 

ಜಿಲ್ಲಾ ನಗರಾಬಿವೃದ್ಧಿ ಕೋಶ, ಬಿಜಾಮರ ಜಿಲ್ಲೆ, ಬಿಜಾಮರ. 
4. ಶ್ರೀ ಎಂ.ಎ.ಸುಮತಿ 06-08-1948 31-08-2006 
ವಿಶೇಷ ಭೂಸ್ವಾದೀನಾದಿಕಾರಿ, 

ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು. 
5. ಶ್ರೀ ಜಿ.ದಾಸಪ್ಪ, 06-10-1948 31-10-2006 
ವಿಶೇಷ ಭೂಸ್ವಾದೀನಾದಿಕಾರಿ, 
ಹೇಮಾವತಿ ಯೋಜನೆ, ತುಮಕೂರು. 
6, ಶ್ರೀ ಜೆ.ತಿಮ್ಮಯ್ಯ, 05-11-1948 30-11-2006 
ಉಪ ನಿರ್ದೇಶಕರು, 

ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ರಾಯಚೂರು. 
7. ಶ್ರೀ ಬಿ.ಎಫ್‌.ತಳವಾರ್‌, 05-12-1948 31-12-2006 
ವಿಶೇಷ ಭೂಸ್ವಾದೀನಾದಿಕಾರಿ, 


ಮಲಪ್ರಭ ಯೋಜನೆ, ಬಾಗಲಕೋಟೆ. 






































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1158 ಯು.ಪಿ. ಪ್ರಭು 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 52 ಎಲ್‌ಎಜಿ 2005, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2005 
ಶ್ರೀ ಆರ್‌.ಎಂ. ಕುಲಕರ್ಣಿ, ವಕೀಲರು, ಬಾಗಲಕೋಟೆ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) (ನಿಯಮಗಳ (1977) ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಈ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ವಕೀಲರನ್ನಾಗಿ 
ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗಂಗನರಸಯ್ಯ 
ಪಿ.ಆರ್‌. 1159 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 
ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 60 ಎಸ್‌ಎಂಸಿ 2004, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 60 ಎಸ್‌ಎಂಸಿ 2004, ದಿನಾಂಕ: 29.8.2005ರಲ್ಲಿನ ಭಾಗ-1ರ ಕ್ರಮ ಸಂಖ್ಯೆ: 4, 24 ಮತ್ತು 42 
ಹಾಗೂ 43 ರಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರಡಿಯಲ್ಲಿ ಪ್ರಭಾರ ವಹಿಸಲು 
ಸೂಚಿಸಿರುವ ಹುದ್ದೆ / ಇಲಾಖೆಗಳನ್ನು ಈ ಕೆಳಗಿನಂತೆ ಮಾರ್ಪಡಿಸಿ ಆದೇಶಿಸಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕೋಬರ್‌ 


೨೦, ೨೦೦೫ 











ಉಪ ನಿರ್ದೇಶಕರ ಕಛೇರಿ, 
ಶಿಕ್ಷಣ ಇಲಾಖೆ, ತುಮಕೂರು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು. 


ಕ್ರ. ಅಧಿಕಾರಿಗಳ ಹೆಸರು ಮತ್ತು ಈಗ ಸಹಾಯಕ ನಿರ್ದೇಶಕರ ಹುದ್ದೆಯ ಮಾರ್ಪಾಡು ಮಾಡಿ ಪ್ರಭಾರ ವಹಿಸಲು 

ಸಂ. ಕಾರ್ಯನಿರ್ವಹಿಸುತ್ತಿರುವ ಪ್ರಭಾರ ವಹಿಸಲು ಸೂಚಿಸಿರುವ ಸೂಚಿಸಿರುವ ಹುದ್ದೆಇಲಾಖೆ 
ಕಛೇರಿ/ಇಲಾಖೆ ಹೆಸರು ಹುದ್ದೆಇಲಾಖೆ 

4 | ಎಸ್‌. ಸತ್ಯನಾರಾಯಣರಾವ್‌ ಸಹಾಯಕ ನಿರ್ದೇಶಕರು, (ಸಾಂಖ್ಯಿಕ), ಸಾಂಖ್ಯಿಕ ಅಧಿಕಾರಿ, ರಾಜ್ಯ ಸಮೀಕ್ಷಣಾ ಘಟಕ, 


ಕರ್ನಾಟಕ ರಾಜ್ಯ ಸಾಂಕ್ರಾಮಿಕ ರೋಗಗಳ 
ಕಣ್ಗಾವಲು ಘಟಕ, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು 
(ಶ್ರೀ ಪಲ್ಲೇದ ರವರಿಂದ ತೆರವಾದ ಹುದ್ದೆ) 





24 | ವೀರಲಕ್ಷಿ ಕ್ರದೇವಮೃ 
ಕೇಂದ್ರ ಕಚೇರಿ, ಬೆಂಗಳೂರು 


ಸಹಾಯಕ ನಿರ್ದೇಶಕರು, (ಸಾಂಖ್ಯಿಕ), 
ಹಿಂದುಳಿದ ವರ್ಗಗಳ 
ನಿರ್ದೇಶನಾಲಯ, ಬೆಂಗಳೂರು. 


ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ 
ಇಲಾಖೆ, ಬೆಂಗಳೂರು. (ಶ್ರೀ ಎಲ್‌.ಎನ್‌. 
ಶ್ರೀನಿವಾಸ ರವರಿಂದ ತೆರವಾದ ಹುದ್ದು 





42 | ಹೆಚ್‌. ಸತ್ಯನ್‌ (ಪ.ಜಾ.), 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ 


ಸಹಾಯಕ ನಿರ್ದೇಶಕರು, (ಸಾಂಖ್ಯಿಕ), 
ಸಹಕಾರ ಇಲಾಖೆ, ಬೆಂಗಳೂರು. 


ಸಾಂಖ್ಯಿಕ ಅಧಿಕಾರಿ, ರಾಜ್ಯ ಕೋಳಿ ಸಂವರ್ಧನ 
ಮತ್ತು ತರಬೇತಿ ಕೇಂದ್ರ, ಹೆಸರುಘಟ್ಟ, 




















೩೯೭ 





ಕಚೇರಿ, ಮಂಡ್ಯ. ಬೆಂಗಳೂರು. 

13 | ಕೆ. ಸಿದ್ದಯ್ಯ ಸಾಂಖ್ಯಿಕ ಅಧಿಕಾರಿ, ಕೋಳಿ ಸಾಕಾಣಿಕೆ | ಸಹಾಯಕ ನಿರ್ದೇಶಕರು, (ಸಾಂಖ್ಯಿಕ), 
ಮೀನುಗಾರಿಕೆ ನಿರ್ದೇಶನಾಲಯ, ಕೇಂದ್ರ, ಹೆಸರುಘಟ್ಟ, ಬೆಂಗಳೂರು ನಿಬಂಧಕರು, ಸಹಕಾರ ಸಂಘಗಳ ಕಚೇರಿ, 
ಬೆಂಗಳೂರು ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1160 ಪಿ. ಸುಧಾಬಾಯಿ 


ಪೀಠಾಧಿಕಾರಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 461 SAS 2005, Bangalore, Dated: 12" September, 2005 
The services of Shri Atul Kumar Tiwari, IAS (KN 90), under orders of posting as Executive 
Director, Karnataka Watershed Development Society, Bangalore are placed at the disposal of Housing 
Department with immediate effect and until further orders to post him as Managing Director, Rajiv Gandhi 
Rural Housing Corporation, Bangalore, in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-). 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 133 SPS 2005, Bangalore, Dated: 16% September, 2005 
Dr. Rajvir Pratap Sharma, IPS (KN 87), presently working as Deputy Inspector General of Police, 
Sahastra Seema Bal, Training Centre, Faridabad, (Addl.Charge of DIG (Trg) Force Hars-SSB), 
Government of India, Ministry of Home Affairs, New Delhi on Central deputation is accorded proforma 
promotion to the Supertime Scale of IPS (1G) viz. Rs.18400-500-22400 as per the Government of India 
letter No.11030/17/93-AIS(II) dated 11.4.2001 with effect from the date on which his junior Shri T.G. 
Doreswamy Naik, IPS (KN 87) is promoted to the Supertime Scale. 
By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 75 ಆಸೇನಿ 2002, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2005 
ಶ್ರೀ ವಿ.ಬಿ. ಹಿರೇಗೌಡರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಅಧಿಸೂಚನೆ ಸಂಖ್ಯೆ:ಸಿಆಸುಇ 298 ಆಸೇಇ 2002 
ದಿನಾಂಕ:9.10.2002 ರನ್ವಯ ದಿನಾಂಕ:9.10.2002 ಸೇವೆಯಿಂದ ನಿವೃತ್ತಿಗೊಳಿಸಲಾಗಿದೆ. ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 
ಎಸ್‌ಆರ್‌ಎಸ್‌ 97 ದಿನಾಂಕ 20.9.1997ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಟ 
ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1) ಹಾಗೂ ಉಪನಿಯಮ (ಎ)(0ರಲ್ಲಿನ ಷರತ್ತಿಗೊಳಪಟ್ಟು ನಗದೀಕರಣಗೊಳಿಸಲು 
ಮಂಜೂರಾತಿ ನೀಡಿದೆ. 


P.R. 1161 


P.R. 1162 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಪಿ.ಆರ್‌. 1163 


೩೯೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕೋಬರ್‌ ೨೦, ೨೦೦೫ ಭಾಗ - ೨ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 25 ಎಂಎನ್‌ಇ 2005, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2005 
ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಲೋಇ 218 ಸೇಸವಿ 2005 ದಿನಾಂಕ:6.6.2005ರಲ್ಲಿ ಶ್ರೀ ಆರ್‌. ಪುಲ್ಲಯ್ಕ, 
ಕಿರಿಯ ಇಂಜಿನಿಯರ್‌, (ವಿಶೇಷ ದರ್ಜೆ) ಇವರಿಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ (ವಿಭಾಗ-2) ವೃಂದಕ್ಕೆ ಪದೋನ್ನತಿ ನೀಡಿ ಇವರ 
ಸೇವೆಯನ್ನು ಮುಂದಿನ ಸ್ಥಳ ನಿಯುಕ್ತಿಗಾಗಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿರುತ್ತಾರೆ. 
ಆದ್ದರಿಂದ ಶ್ರೀ ಆರ್‌. ಪುಲ್ಲಯ್ಯ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಎಸ್‌.ಎನ್‌. ನಾಗರಾಜ್‌, ಅವರ ಸ್ಥಳಕ್ಕೆ ಮರು ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಶ್ರೀ ಎಸ್‌.ಎನ್‌. ನಾಗರಾಜ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ರವರ ಸೇವೆಯನ್ನು ಮಾತೃ ಇಲಾಖೆಯಾದ 
ಲೋಕೋಪಯೋಗಿ ಇಲಾಖೆಗೆ ಮುಂದಿನ ಸ್ಥಳ ನಿಯುಕ್ತಿಗಾಗಿ ಹಿಂದಿರುಗಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1164 ಎಸ್‌.ಜೆ. ಸಂಪತ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


HIGH COURT OF KARNATAKA 
NOTIFICATION No.HCE 2/2005, Bangalore, Dated: 17" September, 2005 

In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973, and all the other 
powers enabling thereunto, Hon'ble the Chief Justice is pleased to promote the following Senior 
Assistants of this office as Section Officers (Group 'B') on officiating basis in gradse of Rs. 6000-150- 
7200-200-8800-260-10880-320-11200, with immediate effect, in the vacancies noted against their 
names:- 

1. | Smt 0. Yashodha : [In the vacancy caused due to promotion of Smt MV. 
Susheela, Section Officer as Assistant Registrar, w.e.f. 
1.10.2003 vide Notification No. HCE. 1/2005 dated 12.5.2005. 
2. | Sri ೧. Sharath Babu : | In the vacancy caused due to retirement of Sri S. Prahalad 
Rao, Section Officer from service on the afternoon of 
31.3.2005 vide this office memo ೦. HCE 38/2005 dated 
28.3.2005. 

3. | Sri B.A. Jagadish : | 1೧ the vacancy caused due to retirement of Smt 5. 
Nagarathnamma, Section Officer from service on the 
afternoon of 31.3.2005 vide this office memo No. HCE 
37/2005 dated 30.3.2005. 
4. | Sri M. Munikrishna : [In the vacancy caused due to retirement of Sri G.S. 
Shivakumar, Section Officer from service on the afternoon of 
30.6.2005 vide this office memo No. HCE 472/2005 dated 
29.6.2005. 
5. | Sri H.K. Fakrulla Khan : [In the vacancy caused due to retirement of Sri M. Vijaykumar, 
Section Officer from service on the afternoon of 31.7.2005 
vide this office memo No. HCE 562/2005 dated 27.7.2005. 
6. | Smt T.S. Umadevi : [In the vacancy caused due to retirement of Smt 5. Sumathi, 
Section Officer from service on the afternoon of 31.8.2005 
vide this office memo No. HCE 646/2005 dated 31.8.2005. 
7. | Sri M. Ganapayya Shetty : [In the vacancy caused due to retirement of Sri Shivamurthy, 
Section Officer from service on the afternoon of 31.8.2005 
vide this office memo No. HCE 649/2005 dated 31.8.2005. 

By Order of Hon'ble the Chief Justice, 
P.R. 1165 A.P. MURARI 

Registrar (Judicial) 









































HIGH COURT OF KARNATAKA 
NOTIFICATION No.HCE 1009/2004, Bangalore, Dated: 23° September, 2005 
In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973, and all the other 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕೋಬರ್‌ ೨೦, ೨೦೦೫ ೩೯೯ 





powers enabling thereunto, Hon'ble the Chief Justice is pleased to select and promote Sri Raghavendra 
Upadya, Senior Judgement Writer of this office as Assistant Registrar-cum-Private Secretary to Hon'ble 
the Chief Justice in grade of Rs. 7400-200-8800-260-10880-320-13120, for a period of 3 years, with 
immediate effect, in the newly created post of Assistant Registrar-cum-Private Secretary to Hon'ble the 
Chief Justice vide this Office Notification of even number dated 5.9.2005. 
By Order of Hon'ble the Chief Justice, 
P.R. 1166 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION No. GOB(I) 13(19)/05, Bangalore, Dated: 22" September, 2005 
In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No.2/1974), the High Court of Karnataka hereby appoints the Civil Judge 
(Jr.Dn.) and JMFC, Koppal as Addl. Chief Judicial Magistrate, Koppal, from after the office hours of 
9.9.2005 till the commencement of office hours on 12.9.2005. 
By Order of the High Court, 
P.R. 1167 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION No. ೦೦8(1) 1/2005, Bangalore, Dated: 21° September, 2005 
The Presiding Officer of the Court of Addl. District and Sessions Judge, Bidar, is concurrently 
appointed as the Presiding Officer of the Court of Prl. District and Sessions Judge, Bidar (Vacant Court), 
with effect from 9.9.2005 and until further orders. 
By Order of the High Court, 
P.R. 1168 N. ANANDA 
Registrar General. 
HIGH COURT OF KARNATAKA 
NOTIFICATION No. GOB(l) 28/2001, Bangalore, Dated: 16" September, 2005 
In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri H.R. Sudheer, District Judge (Retired), 
subject to a maximum of 240 days, on his voluntary retirement from Judicial Service under Rule 285(1)(a) 
of K.C.S.Rs, w.e.f. 31.8.2005. Further, no Departmental Enquiry was pending against the Officer as on 
the date of his voluntary retirement. 
By Order of the High Court, 
P.R. 1169 N. ANANDA 
Registrar General. 
HIGH COURT OF KARNATAKA 
NOTIFICATION No. ೦೦8(1) 28/2001, Bangalore, Dated: 16" September, 2005 
In pursuance to Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri H.V. Ramachandra Rao, District Judge 
(Retired), subject to a maximum of 240 days, on the date of his attaining the age of superannuation (58 
years) as on 31.8.2005. It is certified that no Departmental Enquiry was pending against the said Officer, 
as on that date. 
By Order of the High Court, 
P.R. 1170 N. ANANDA 
Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 155 ಆಸೇವ 2005, ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್‌, 2005 
ಕರ್ನಾಟಕ ಆಡಳಿತ ಸೇವೆಯ (ಹಿರಿಯ ಶ್ರೇಣಿ! ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ನೇಮಿಸಿದೆ. 




















ಕ್ರ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

ಸಂ. 

1. | ಡಾ:ಹೆಚ್‌.ಆರ್‌. ಮಹದೇವ್‌ ನೇಮಕಾತಿಯನ್ನು ಮಾರ್ಪಡಿಸಿ ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ 
(ಹಿರಿಯ ಶ್ರೇಣಿ) ಬಡ್ತಿ ಮೇಲೆ ಉಪನಿರ್ದೇಶಕರು, ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು- ಶ್ರೀ 
ಅಬ್ದುಲ್‌ ನಜೀರ್‌ ಸಾಬ್‌ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ » | ಎನ್‌.ಆರ್‌. ಸುಬ್ಬರಾವ್‌ ಇವರ ಸ್ಥಾನದಲ್ಲಿ ನೇಮಿಸಿದೆ. 
ಮೈಸೂರು ಹುದ್ದೆಗೆ ನೇಮಕಾತಿ ಆದೇಶದಲ್ಲಿ 





೪೦೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕೋಬರ್‌ ೨೦, ೨೦೦೫ ಭಾಗ - ೨ 


























ಕ್ರ, ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

ನಿಂ. 

2. ಹೆಚ್‌.ಆರ್‌. ಜಗದೀಶ್‌, ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಹಿಂದಕ್ಕೆ 
(ಕಿರಿಯ ಶ್ರೇಣಿ) ವಿಶೇಷ ಭೂಸ್ವಾಧೀನಾಧಿಕಾರಿ, ಪಡೆದು ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಮಂಡ್ಯ ಜಿಲ್ಲೆ, 
ಬಿ.ಎಂ.ಐ.ಸಿ.ಪಿ., ಮಂಡ್ಯ. ಮಂಡ್ಯ - ಖಾಲಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1171 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 43 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 30ನೇ ಜುಲೈ, 2005 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ವಿಧಿವೈದ್ಯಶಾಸ್ತ್ರ ಉಪನ್ಯಾಸಕರಾದ ಡಾ:ಭೀಮಪ್ಪ ಹಾವನೂರ್‌ 
ರವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 12,000-18,300 ರೂ.ಗಳ ಎಐಸಿಟಿಇ ವೇತನ ಶ್ರೇಣಿಯಲ್ಲಿ ವಿಧಿವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ 
ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಡಾ:ನಿಸಾರ್‌ ಅಹಮದ್‌ ಆಲಿ ಶೇಖ್‌ ರವರ ನಿವೃತ್ತಿಯಿಂದ 


ತೆರವಾದ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌. ನಾಗರಾಜು 
ಪಿ.ಆರ್‌. 1172 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಅಪಜೀ 67 ಎಫ್‌ಎಎಫ್‌ 2005, ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್‌, 2005 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 88 ಎಸ್‌ಎಫ್‌ಸಿ 2005 ದಿನಾಂಕ 5.7.2005ರಲ್ಲಿ 
ಬೆಂಗಳೂರು ಮಹಾನಗರ ಪಾಲಿಕೆಗೆ ನಿಯೋಜನೆ ಮೇಲೆ ನೇಮಿಸಲಾಗಿರುವ ಶ್ರೀ ಕೆ.ಡಿ. ಉದಪುಡಿ, ಭಾ.ಅ.ಸೇ., ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
ಇವರನ್ನು ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯಿದೆ, 1976ರ ಸೆಕ್ಷನ್‌ 5ರ ಪ್ರಕಾರ ಬೆಂಗಳೂರು ನಗರ ಪ್ರದೇಶಕ್ಕೆ ವೃಕ್ಷಾಧಿಕಾರಿಯೆಂದು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ. ಜಯಲಕ್ಷ್ಮಿ 
ಪಿ.ಆರ್‌. 1173 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 158 SPS 2005, Bangalore, Dated: 24" September, 2005 
Shri Jeevan Kumar V. Gaonkar, IPS (KN 82) waiting for posting is posted with immediate effect 
and until further orders as Inspector General of Police, Grievances & Human Rights, Bangalore vice Sri 
Alok Mohan, IPS transferred. 
The services of Shri Alok Mohan, IPS (KN 87) Inspector General of Police, Grievances & Human 
Rights, Bangalore are placed at the disposal of Urban Development with immediate effect and until further 
orders for being posted as Inspector General of Police, Bangalore Metropolitan Task Force, Bangalore in 
the existing vacancy. 
By Order and in the name of the Governor of Karnataka, 
EKROOP CAUR 
P.R. 1174 Deputy Secretary to Government, 
Department of Personnel and Administrative Reforms (Services). 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಕಇ 128 ಬಿಇಟಿ 05, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌, 2005 
ಶ್ರೀಮತಿ ನಾಗರತ್ನಮ್ಮ ಆಡಳಿತಾಧಿಕಾರಿ ಡಾ: ಬಿ.ಆರ್‌. ಅಂಬೇಡ್ಕರ್‌ ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರನ್ನು ಜಿಲ್ಲಾ ಹಿಂದುಳಿದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಎನ್‌.ಎಸ್‌. 
ರಾಮಾಂಜನೇಯಲುರವರ ಅಮಾನತ್ತಿನಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣವೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶವಾಗುವವರೆಗೆ ವರ್ಗಾಯಿಸಿ 
ನೇಮಿಸಿ ಸರ್ಕಾರ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 1175 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಕ್ಮಾಣ ಇಲಾಖೆ. 


